3 


ಕರ್ನಾಟಿಕ ವಿಧಾನ 


mons 


pe) 
ಊ 


ರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


939 


ಮಾಸ್ಯ ಸದಸ್ಯರ ಹೆಸರು 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನ 
ಸಬೆಯಿಂದ ಚುನಾಯಿತರಾದವರು) 


ಉತ್ಮರಿಸಚೇಕಾದ ದಿನಾ೦ಕ: 


20.09.2021 


ಉತ್ತರಿಸುವ ಸಚಿವರು: 


ಆರೋಗ್ಯ ಮತ್ತು ತುಜುಂಬ ಕಲ್ಯಾಣ 


ಆರಂಭ ಆದ ನಂತರ 
ದಿನಾಂ೦ಕ:15.09.2021 


ರವರೆಗೆ ಈ ಮೈರಸ್‌ 
' ಸೋಂಕು ವಿವಾರಣೆಗೆ 
ಮತ್ತು ಅಗತ್ಯ ಚಿಕಿತೆಗೆ 
ರಾಜ್ಯ ಸರ್ಕಾರ 
ಮಾಡಿರುವ ವೆಚ್ಚ್‌ ವೆಷ್ಟು: 
ಕೇ೦ದ್ರ ಸರ್ಕಾರದಿಂದ 
ಬಂದಿರುವ ಅನುದಾನ 
ಎಷ್ಟು (ವಿಷರವಾದ 


ಮಾಯಿತಿ ಒದಗಿಸುವುದು) 


ಕೆಳಕಂಡಂತಿದೆ. (ರೂ.ಕೋಟಿಗಳಲ್ಲಿ) 


ಹಾಗೂ ವೈದ್ಯಕೀಯ ಶಿಕಣ ಇಲಾಖೆ 
ಸಚಿವರು 
ತ್ರ. . ಪುಶ್ನೆ ಉತ್ತರ 
ಸಂ, 
ಅ |ಬೀದರ್‌, , ಜಿಲ್ಲೆಯಲ್ಲಿ | 1.ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌-19 ವಕ್‌ ನಿಂದ ಭಾದಿತರಾಗಿರುವ್ದ ರೋಗಿಗಳ 
- | ಕೋವಿಡ್‌-19 ಕೊರೋನಾ ಒಟ್ಟು ಸಂಖ್ಯೆ 2305 ೪ 
"| ಮೈರಸ್‌ವಿರಿದ' l 2. ಕೋವಿಡ್‌-19 ವೈರಸ್‌ ನಿಂದ, ಸಹಿಮುಖಿಹದವರ ಒಟ್ಟು ಸಂಖ್ಯೆ 23, 900 . 
ಭಾದಿತರ್‌ಗಿರುವ 3.ಕೋವಿಡ್‌-19 . ವೈರಸ್‌ ವಿಂದ ಚಿಕಿತ್ಸೆ ಪಡೆಯುತ್ತಿರುವವರ ಸಂಖ್ಯೆ 03 
1 ರೋಗಿಗಳ ಸಂಖ್ಯೆ ಎಷ್ಟು: | 4.ಇತರೆ ಜಿಲ್ಲೆಯ/ರಾಜ್ಯ ಭಾದಿತರಾಗಿರುವ ರೋಗಿಗಳ ಒಟ್ಟು'ಸಂಖ್ಯೆ 321 
ಈ ಷೈಕಿ ಗುಣಮುಖ| 5.ಕೋವಿಡ್‌-19 ಮರಣ ಪ್ರಕರಣಗಳು 398, ನಾನ್‌ ಕೋವಿಡ್‌ ನ ಮರಣ ಪ್ರಕರಣಗಳು 
ಹೊಂದಿರುವವರು ಮತ್ತು 04, ಒಟ್ಟುವ402 
ಚಿಕಿತ್ಸೆ k ತಾಲ್ಲೂಶುವಾರು ಮಾಹಿತಿ 
ಪಡೆಯುತ್ತಿರುವವರ ಪ್ರ ಶಾಲ್ಲೂಸು ಪಾಸಿಟಿ | ಬಿಡುಗಡೆ ಚಿಕಿತ್ಸೆ ಮರಣ | ಸಾನ್‌ 
ಸಂಖ್ಯೆ ಎಷ್ಟು ಸಂ ಮ್‌ ಹೊಂದಿ ಪಡೆಯುತ್ತಿ "| ಪ್ರಕರ ಕೋವಿ 
(ದಿವಾ೦ಕ:15.092021 ಪ್ರಕರಣ | ದವರ ರುವವರ |ಣಗಳು! ಡ್‌ 
ರಪರೆವಿಗೆ ತಾಲ್ಲೂಕುವಾರು 3 - ಸಂಖ್ಯೆ ಸಂಖ್ಯೆ ಮರಣ 
ವಿವರ ನೀಡುವುದು) 1 ಔರಾದ 2,601 2,569 1 36 1 
2 | ಬಸವಕಲ್ಯಾಣ |' 3,258 2314 0 49 " 0 
3 ಬಾಲ್ಕಿ 3,450 2,412 0 42 0 
4 ಬೀದರ್‌ 11,293 11,058 2 207 2 
5 | ಹುಮ್ಮಾಬಾದ್‌ | 3,382 3,340 0 47 1 
6 ಇತರೆ 321 307 0 17 0 
ಒಟ್ಟು' 24,305 23,900 3 398 4 
ಕೊರೋನಾ ವೈರಸ್‌ |1. ಕೋವಿಡ್‌ ನಿಯಂತ್ರಣಕ್ಕಾಗಿ ಖರ್ಚು ಮಾಡಿರುವ ಹಣದ ವಿವರವನ್ನು ಈ 


ಕ್ರ. ಸಂಸ್ನೆಯ ಹೆಸರು ವೆಚ್ಚ ಮಾಡಿದ 
ಸಂ ಮೊತ್ತ 
1 | ರಾಷ್ಟೀಯ ಆರೋಗ್ಯ ಅಬಿಯಾನ 598.48 
2 | ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ 600.71 
3 | ಕೆ.ಎಸ್‌.ಐ೦.ಎಸ್‌.ಸಿ.ಎಲ್‌ 984.06 
4 | ಆರೋಗ್ಯ ಮತ್ತು ಕುಟುಂಬ" ಕಲ್ಯಾಣ 
ಇಲಾಖೆ 
1 ಕೋವಿಡ್‌-19ರ ವ್ಯಾಕ್ಸಿನ್‌ ಖರೀದಿಗಾಗಿ | 88.68 
೭.ತಾತ್ಮಾಲಿಕವಾಗಿ ಮಾನವ | 136.12 
ಸಂಪನ್ಮೂಲ ಸೇವೆಗಾಗಿ 
5 | ರಾಜ್ಯ ಆರೋಗ್ಯ ಮತ್ತು ಕುಟುಂಬ | 33.29, 
ಕಲ್ಯಾಣ ಸಂಸ್ಥೆ 
ಒಟ್ಟು ರೂ. ಕೋಟಿಗಳಲ್ಲಿ '| 2441.34 


2. ರಾಷ್ಟಿನಿಯ ಆರೋಗ್ಯ ಅಭಿಯಾನ ಕೇ೦ದ್ರ ಹಾಗೂ ರಾಜ್ಯ ಸರ್ಕಾರದ ಹಣದ 
ಪ್ರಮಾಣದ ವಿವರ ಈ ರೀತಿಯಾಗಿದ. 

ರಾಷ್ಟೀೀಯ ಆರೋಗ್ಯ ಅಭಿಯಾನ ಈ ಯೋಜನೆಯಲ್ಲಿ ಮಾತ್ರ ಕೇ೦ದ್ರ ಸರ್ಕಾರ ಮತ್ತು 
ರಾಜ್ಯ ಸರ್ಕಾರದ ಅಸುದಾನವು ಬಿಡುಗಡೆಯಾಗಿರುತ್ತದೆ. ಉಳಿದಂತೆ ತೋರಿಸಿದ 
ಪಟ್ಟೆಯಲ್ಲಿನ ವೆಚ್ಚೆಗಳು ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಿದೆ. 


ಕ್ರ.ಸಂ ಯೋ ಜಸೆ ಕೇಂದ್ರ ರಾಜ್ಯಸ ಒಟ್ಟಿ 
ವಿವರ ಸರ್ಕಾರದ ರ್ಕಾರದ ಅನುದಾನ 
ಅಮುದಾನ | ಅಮನುದಾಸ : 
0 | ರಾಷ್ಟ್ರೀಯ |. 48605 391.96 878.01 
ಆರೋಗ್ಯ 3 4 4 } 
: ಅಭಿಯಾನ j 


1 


3. ಬೀದರ್‌ ಜಿಲ್ಲೆಗೆ.ರೂ. 70 ಲಕ್ಷ ಬಿಡುಗಡೆಯನಗಿದ್ದು ಸ ದ ಬಿಚರ, ಘಃ b 


ಕೆಳಕಂಡಂತಿದೆ:- (ಕೇಂದ್ರ ಪುರಸ್ಕೃತ 

1 SE and’Samples ransports ರೂ.19,79,140.00 

2 Equipments ರೂ. 81,900.00 

3 Covid Staff Saiary ರೂ.13,76,866.00 

4 | Mobility Support (POL) ರೂ.25,24,813.00 

5 IEC ರೂ. 7,02,912.00 

6 Miscellaneous ರೂ. 3,23,339.00 

ಖರ್ಚು | ರೂ.69,88,970=00 

ಉಳಿದ ಅನುದಾನ | ರೂ.11,030=-00 


ರಾಜ್ಯ ಸರ್ಕಾರದಿಂದ ಕೊರೊನಾ ವೈರಸ್‌ ಆರಂಭವಾದ ನಂತರ ಕೋವಿಡ್‌-19 ರಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಪ್ರತಿ ತಿಂಗಳು 
ಗೌರವ ಧನ ನೀಡಲು ಬಿಡುಗಡೆಯಾದ ಅನುದಾನದ ವಿವರ: 
1. ಬಿಡುಗಡೆಯಾದ ಅನುದಾನ-ರೂ. 5,41,42,961=00 

2. ಖರ್ಚಾದ ಅನುದಾನ-ರೂ. 482,3,778=00 

3. ಬಾಕಿ ಉಳಿದ ಅನುದಾನ- ರೂ. 59,39,183=00 


ಕೊರೋನಾ ಮೈರಸ್‌ 

ಹಿನ್ನೆಲೆಯಲ್ಲಿ ಖರೀದಿ | ಕೊರೋನಾ ಬೈರಸ್‌ ಹಿನ್ನೆಲೆಯಲ್ಲಿ ಯಾವುದೇ ಉಪಕರಣಗಳನ್ನು ಖರೀದಿ 
ಮಾಡಲಾದ ವಿವಿಧ | ಮಾಡಿರುವುದಿಲ್ಲ. 
ಉಪಕರಣಗಳಿಗೆ ತಗುಲಿದ 
ಮೆಚ್ಚಿ: ಎಷ್ಟು (ಖರೀದಿ 

ಮಾಡಿದ್ದಲ್ಲಿ ಆಯಾ 
ಉಪಕರಣಗಳವಾರು ಬಿಲ್‌ 

ಗಳೊಂದಿಗೆ ಮಾಹಿತಿ 

ನೀಡುವುದು) 

ವಿವಿಧ ರೀತಿಯ ಖರೀದಿ 

ಪ್ರಕ್ರಿಯೆಯಲ್ಲಿ 

ಅಕ್ರಮಗಳು ನಡೆದಿರುವ 

ಕುರಿತು" 

ಆರೋಪಗಳಿರುವುದು ಅನ್ಪ್ಸಯಿಸುವುದಿಲ್ಲ 
ಸರ್ಕಾರದ ಗಮನಕ್ಕೆ 

ಬಂದಿದೆಯೇ: ಬಂದಿದ್ದಲ್ಲಿ, 

ಭಾಗಿಯಾಗಿರುವ 

ಅಧಿಕಾರಿಗಳ ಮೇಲೆ 


ಸರ್ಕಾರ ಕೈಗೊಂಡಿ 
ಕ್ರಮಗಳೇನು: (ಸಂಪೂರ್ಣ 
ವಿವರ ಒದಗಿಸುವುದು) 


ಉ | ಮೂರನೇ ಅಲೆಗೆ 
ಜಿಲ್ಲಾಡಳಿತ ತೆಗೆದುಕೊಂಡ 
ಮುನ್ನಜ್ಚ್‌ರಿಕೆಯ 
ಮಹತ್ವದ ಕ್ರಮಗಳೇನು? 
(ಮಾಹಿತಿ ನೀಡುವುದು) 


1 


ಇಲ್ಲಿಯವರೆಗೆ ಸುಮಾರು ಪ್ರತಿಶತ 65% ರಷ್ಟು ಗುರಿ ಸಾಧಿಸಲಾಗಿದೆ. 


2. 


3. 


"ರೋಗ , ಲಕ್ಷಣಿಗಳನ್ನು ' ಹೊಂದಿರುವ .'ಮ್ಯಕ್ತಿಗಳನ್ನು 
: ಒಳಪಡಿಸಲಾಗುತ್ತಿದೆ. 2 § 

. ಜಿಲ್ಲೆಯಲ್ಲಿ ಸಂಭವನವಿಕೆಯ; "ಮೂರನೇ ಅಲೆಯಲ್ಲಿ ಮಕ್ಕ; ಫಗ: ಸೋಂಕು ತಗುಲದಂತೆ 
'ಹನಗೂ.'  ಸೋಂಕಿತ:. ಮಕ್ಕ ಅಿಗೆ ಚಿಕಿತ್ಸಾ, -ನಿರ್ವಹಣಿಗಾಗ್ಗಿ, ಸೊತ್ತ ವ್ಯವಸ್ಥೆ 
§ ಮಾಡಲಾಗಿದೆ .- 

. ವೈದ್ಯಕೀಯ/ಆರ' “ವ್ಯದ್ಯಕೀಯ ಸಿಬ, ಂದಿಗಳಿಗೆ ' ರಾಜ್ಯ. ಮಟ್ಟು ದ: “ವಿಡಿಯೋ 
'ಸಂವಾದದ ಮೂಲಕ ಮಕ್ಕಳಿಗೆ ಸೋಂಕು ತಗುಲಿದಾಗ ಚಿಕಿತ್ಸೆ ಹಾಗೂ ನಿರ್ವಹಣೆ 


'ಜಿಲ್ಲೆಯಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್‌ ಲಸಿಕಾಕರಣ ಮಾಡವಾಗುತದ. 


ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಜಿಲ್ಲೆಯಲ್ಲಿ ಪ್ರತಿದಿನ ಸುಮಾರು 2100 
ಜನರನ್ನು ಕೋವಿಡ್‌ ಪರೀಕ್ಲೆಗೆ ಒಳಪಡಿಸುವ ಗುರಿ ಹೊಂದಲಾಗಿದೆ. 

ಪ್ರತಿ ಕೋವಿಡ್‌ ಪ್ರಕರಣಗಳ ಸಂಪರ್ಕ, (ಪ್ರಾಥಮಿಕ. ಹಾಗೂ ದಿ ಸತಿಯ) 
ವ್ಯಕ್ತಿಗಳನ್ನು ಪರೀತ್ಸಿ; ಸಲಾಗುತ್ತಿದೆ. , 


ಆರೋಗ್ಯ; ಇಲಾಖೆಯ ಸಿಬ ೃಂದೆಗಳು ಮನೆ ಮನೆ ಚೇಟಿ "ಡಿ ಸಮೀಕ್ಷೆ ಮಾಡಿ | 


ಕುರಿತು ತರಬೇತಿ ನೀಡಲಾಗುತಿದೆ 

ಜಿಲ್ಲಾ ಆಸ್ಪತ್ರೆ ತಾಲ್ಲೂಕು ಆಸ್ಪತ್ರೆ ಮತ್ತು ಕೋವಿಡ್‌ ಕೇರ್‌ ಸೆಂಟರ್‌ಗಳಲ್ಲಿ 
ಅಗತ್ಯತೆಗೆ ಅನುಸಾರವಾಗಿ ಹಾಸಿಗೆ (ಬೆಡ್‌ಗಳನ್ನು ಮೀಸಲಿಡಲಾಗಿದೆ. ಪ್ರತಿ 
ತಾಲೂಕು ಆಸ್ಪತ್ರೆಗಳಲ್ಲಿ ಮಕ್ಕಳಿಗಾಗಿ 10 ಹಾಸಿಗೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ 
ಒಟ್ಟು 72 ಮಕ್ಕಳಿಗಾಗಿ ಹಾಸಿಗೆಗಳನ್ನು ಮೀಸಲಿಡಲಾಗಿದೆ. ಜಿಲ್ಲಾ ಆಸ ತೆಯಲ್ಲಿ 3 
ಖಿಡಿಯಾಟ್ರಿಕ್‌ ವೆಂಟಿಲೇಟರ್‌ ಮತ್ತು 2 ನಿಯೋನೇಟಿಲ್‌ ಪೆಂಟಿಲೇಟರ್‌ಗಳ ಲಭ್ಯತೆ 
ಇದೆ. ಹೆಚ್ಚುವರಿಯಾಗಿ ಕೆಕೆಆರ್‌ಡಿಬಿಗೆ ಬೇಡಿಕೆ ಸಲಿಸಲಾಗಿದೆ. 


ಆಈುಕ 128 ಎಸ್‌ಎಲಎಂ 2021 


By 
(ಡಾ।|[8ಸೌಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


